ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಗಳ ಪ್ರಗತಿ ಬಗ್ಗೆ 
ಶ್ರೀ ಪಿ. ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
56 (46) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸವಿತಾ ಸಮಾಜ, ಕುಂಬಾರ, 
ಮಡಿವಾಳ, ತಿಗಳೆ ಸಮುದಾಯಗಳ ಆರ್ಥಿಕ/ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ನೀಡಿರುವ ಆರ್ಥಿಕ 
ನೆರವು ಹಾಗೂ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ವರ್ಷವಾರು ಮಾಹಿತಿ ನೀಡುವುದು; 


(ಆ) 2016-17, 2017-18 ಹಾಗೂ 2018-19 ರಲ್ಲಿ ಶೈಕ್ಷಣಿಕವಾಗಿ ತಿಗಳ ಜನಾಂಗ ಮತ್ತು ಅದರ ಉಪಜಾತಿಗಳಿಗೆಸಿ 
ಸಂಬಂಧಪಟ್ಟ ಎಷ್ಟು ಫಲಾನುಭವಿಗಳನ್ನು ಗುರುತಿಸಲಾಗಿದೆ ; ವೃತ್ತಿ ತರಬೇತಿ ಶಿಕ್ಷಣಕ್ಕೆ ನೀಡಿರುವ ಅನುದಾನ ಎಷ್ಟು ; 


ಟೆ 


(ಇ) ವಿದೇಶದಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಎಷ್ಟು ಅನುದಾನ ಮೀಸಲಿರಿಸಲಾಗಿದೆ ; ಎಷ್ಟು ಸಂಖ್ಯೆಯಲ್ಲಿ ಗುರುತಿಸಿ 
ಕಳುಹಿಸಿಕೊಡಲಾಗಿದೆ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) 2016-17, 2017-18, 2018-19 ಹಾಗೂ 2019-20 ರಲ್ಲಿ ತಿಗಳ ಸಮುದಾಯಕ್ಕೆ ನೀಡಿರುವ ಒಟ್ಟು ಅನುದಾನ ಹಾಗೂ 
ಯೋಜನೆಗಳಿಗೆ ವಿನಿಯೋಗವಾಗಿರುವ ಅನುದಾನವೆಷ್ಟು? (ಸಂಪೂರ್ಣ ಮಾಹಿತಿಯನ್ನು ನೀಡುವುದು) 


